-” ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ | 1402 


ಮಾನ್ಯ ಸದಸ್ಯರ ಹೆಸರು ಡಾಃ। ವೈ. ಎ. ನಾರಾಯಣ ಸ್ಥಾಮಿ (ಶಿಕ್ಷಕರ ಕ್ಷೇತ್ರ 


ಉತ್ತರಿಸಬೇಕಾದ ದಿನಾಂಕ | 23-09-2021 


ಉತ್ಪರಿಸಬೇಕಾದವರು ಅಬಕಾರಿ ಸಚಿವರು 
3 ಪ್ರಶ್ನೆ ಉತ್ತರ 
3e. | NE Ka _ 
ಅ) | ಅಬಕಾರಿ ಇಲಾಖೆಯಲ್ಲಿರುವ ಹುದ್ದೆಗಳೆಷ್ಟು | ಅಬಕಾರಿ ಇಲಾಖೆಯಲ್ಲಿರುವ ಹುದ್ದೆಗಳ 


(ಪದನಾಮವಾರು ಮಾಹಿತಿಯನ್ನು 
| ನೀಡುವುದು) 


ಪದನಾಮವಾರು ಮಾಹಿತಿಯನ್ನು ಅನುಬಂಧ-1 
ರಲ್ಲಿರಿಸಿದೆ. 


ಆ) ಅಬಕಾರಿ ಇಲಾಖೆಯಲ್ಲಿ ವ್ಯಾಪಕವಾದ 
ಭ್ರಷ್ಟಾಚಾರ ಇದೆ ಎಂದು ಸಾರ್ವಜನಿಕರಲ್ಲಿ 
ಚರ್ಚೆ ಆಗುತ್ತಿರುವುದು ಸರ್ಕಾರದ ಗಮನಕ್ಕೆ 
'ಬಂದಿದೆಯೇ; ಬಂದಿದ್ದರೆ, ಭ್ರಷ್ಟಾಚಾರ 


ದಾಖಲಾಗಿರುವ ದೂರುಗಳು ಏನು; 
(ವಿವರಗಳನ್ನು ನೀಡುವುದು) 


ಎಸಗಿರುವ ಅಧಿಕಾರಿಗಳ ವಿರುದ್ಧ | 


ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪದ 
ಮೇರೆಗೆ. ಇಲಾಖಾ ವಿಚಾರಣೆ/ಕ್ರಿಮಿನಲ್‌ 
ಮೊಕದ್ದಮೆಗೆ ಒಳಪಡಿಸಿರುವ ಅಧಿಕಾರಿ/ನೌಕರರ 


ವಿವರಗಳನ್ನು ಅನುಬಂಧ-2 ರಲ್ಲಿರಿಸಿದೆ. 


ಮುಖಾಂತರ ವರ್ಗಾವಣೆಗೆ ಕ್ರಮ 
ಕೈಗೊಳ್ಳಲಾಗುವುದೆ? 


ಇ) | ಅಬಕಾರಿ ಇಲಾಖೆಯಲ್ಲಿನ ಅಧಿಕಾರಿ/ | ಅಬಕಾರಿ ಇಲಾಖೆಯಲ್ಲಿ ಆಡಳಿತಾತ್ಮಕ 
ಸಿಬ್ಬಂದಿಯವರನ್ನು ಕೌನ್ಸಿಲಿಂಗ್‌ ಮೂಲಕ | ಹಿತದೃಷ್ಟಿಯಿಂದ ವರ್ಗಾವಣೆ 
ವರ್ಗಾವಣೆ ಮಾಡಲು ಸರ್ಕಾರಕ್ಕೆ ಇರುವ |ಮಾರ್ಗಸೂಚಿಯನ್ನ್ವಯ ಅತ್ಯಗತ್ಯ ಪ್ರಕರಣಗಳಲ್ಲಿ 
ತೊಂದರೆಗಳೇನು? ಮಾತ್ರ ವಿರಳ ವರ್ಗಾವಣೆಯನ್ನು 

ಮಾಡುತ್ತಿರುವುದರಿಂದ, ಕೌನ್ಸಿಲಿಂಗ್‌ ಮೂಲಕ 
ವರ್ಗಾವಣೆ ಮಾಡುವ . ಅವಶ್ಯಕತೆ 
| | ಕೆಂಡುಬಂದಿರುವುದಿಲ್ಲ. 

ಈ) | ತೊಂದರೆ ಇಲ್ಲದಿದ್ದರೆ ಕೌನ್ನಿಲಿಂಗ್‌ ಉದ್ಭವಿಸುವುದಿಲ್ಲ. 


ಆಇ 106 ಇಎಲ್‌ಕ್ಕೂ 2021 


fav 
(8ೆ. ಗೋಪಾಲಯ್ಯ) 
- ಅಬಕಾರಿ ಸಚಿವರು 


ಅನುಬಂಧ-1 ] 


ದಿನಾಂಕ:31.08.2021 ಅಂತ್ಯಕ್ಕೆ ಅಬಕಾರಿ ಇಲಾಖೆಗೆ ಮಂಜೂರಾದ ಹಾಗೂ ಖಾಲಿ ಹುದ್ದೆಗಳ ವವರ 


Eee 


ಕ್ರ ಪದನಾಮ ಪರಿಷ್ಕೃತ ಷೇತನ | ಮಂಜೂರಾದ ಕಾರ್ಯ ಖಾಲಿ ನಿಯಮ-32 
ಸಂ. ತೇಜಿ ಹುದ್ದೆ | ನಿರ್ವಹಿಸುತ್ತಿರುವ | ಹೆದ್ಜೆ 
| | | | ಹಚಿ 
4 7 
1 | ಆಯುಕ್ತರು (ಭಾ.ಆ.ಸೇ) 14420-218200 | - 1 I 0 | 
J 
'|2. | ಅಬಕಾರಿ ಅಪರ ] I 
ಆಯುಕ್ತರು | 
67700-208700 I 1 “0 
(ಕೇಂದ್ರಸ್ಥಾನ ಮತ್ತು 
ತನಿಖೆ) (ಭಾ.ಆ.ಸೆಲ 
if 
3. | ಅಬಕಾರಿ ಅಪರ | 
ಆಯುಕ್ತರು 74400-109600 | 1 ‘0 
1] (ಭಾ.ಆ.ಸೆಲ್ರಸಕ.ಆಸೇ) 
; _ | 
4. | ಅಬಕಾರಿ ಅಪರ, NY 
| 90500-123300 3 2 | 
ಆಯುಕ್ತರು I 
1 — 
5. ಅಬಕಾರಿ ಜಂಟಿ K 
i 82000-117700 8 2 6 
ಆಯುಕ್ತರು ಕ 
6. | ಅಬಕಾರಿ ಉಪ/ಜಂಟಿ 
ಆಯುಕ್ತರು 74400-109600 1 0 I 
(ಆಡಳಿತಣೆ.ಎ.ಎಸ್‌) lk: | 
— l 
7. | ಅಬಕಾರಿ ಉಪ ಆಯುಕ್ತರು | 74400-109600 43 39 4 1 
8. | ಜಂಟಿ ನಿರ್ದೇಶಕರು 
74400-109600 1 1 0 
(ಸಾಂಖ್ಯಿಕ) ದ 
- ್ಜ J 
9. | ಹಿರಿಯ ಲೆಕ್ಕಾಧಿಕಾರಿ 67700-208700 1 0 1 . 
[ 
10. | ಹಿರಿಯ ಆಡಿಟ್‌ ಆಫೀಸರ್‌ |. 56100-177500 1 0. 1 
& J 
1. | ಅಬಕಾರಿ ಅಧೀಕ್ಷಕರು 52650-97100 86 40 46 
Iw 
12. | ಮುಖ್ಯ ರಾಸಾಯನಿಕ ತಜ್ಞ | 52650-97100 | 1 1 0. 
ಗ್ರೂಪ್‌-ಎ ಒಟ್ಟು 148 88 » 60 gi 


13. | ಸಹಾಯಕ ನಿರ್ದೇಶಕರು t R 
43100-83900 1 [| 0 
(ಸಾಂಖ್ಯಿಕ) 
f- ್‌ ——— —— - ; 
14. | ಅಬಕಾರಿ ಉಪ ಅಧೀಕ್ಷಕರು | 40900-78200 |" 122 98 24 
— 1 
15. | ಹಿರಿಯ ರಾಸಾಯನಿಕ ತಜ್ಞ | - 40900-78200 I [ 1 
ಈ |. ) | 
16. | ಸಹಾಯಕ ಲೆಕ್ಕಾಧಿಕಾರಿ | 47600-151100 's ' 2 3 
ಗ್ರೂಪ-ಬಿ ಒಟ್ಟು 129 101 28 
17. | ಕಿರಿಯ ರಾಸಾಯನಿಕ ತಜ್ಞ | 33450-62600 2 0 2 | 
_ Hs IA 
18. | ಲ್ಯಾಬ್‌ ಸಹಾಯಕ 18600-32600 2 [0 2 | 
4 — | 
19. | ಕಚೇರಿ ಅಧೀಕ್ಷಕರು 37900-70850 47 44 3 
ಥ 7] — 
20. | ಅಬಕಾರಿ ನಿರೀಕ್ಷಕರು 37900-70850 500 _ "440 | 60 5 
el | ( 
21. | ಅಬಕಾರಿ ಉಪ ನಿರೀಕ್ಷಕುರ 30350-58250 661 308 | 353 69 
22. | ಪ್ರಥಮ ದರ್ಜೆ ಕ | £9 
27650-52650 295 159 136 
ಸಹಾಯಕರು ; 
'} + - 
23. | ಶೀಘ್ರಲಿಪಿಗಾರರು "' 27650-52650 58 24 | ರ 2 
24. | ದ್ವಿತೀಯ ದರ್ಜೆ § ( 
3 21400-42000 364 227 137 
ಸಹಾಯಕರು 
1 } We 
25. ಬೆರಳಚ್ಚುಗಾರರು 21400-42000 50 4 46. 
26. | ಅಬಕಾರಿ ಮುಖ್ಯ ಪೇದೆ 23500-47650 383 28 ,} 165 
27. | ಅಬಕಾರಿ ಪೇದೆ 21400-42000 2591 2018 573 
28. [,ಂಯ ವಾಹನ | 27650-52650 8 69 ; 14 / 
29. | ಚಾಲಕರು/ಲಾಂಚ್‌/ಡಿಂಗಿ 3 j " 
- 21400-42000 386 278 108 
ಚಾಲಕರು p 
ಗ್ರೂಪ್‌-ಸಿ ಒಟ್ಟು ನಟ್ಟಿ22 3789 1633 
p | iad 
30. | ಗ್ರೂಪ್‌ ಡಿ ನೌಕರರು 17000-28950 113 79 34 
ಗ್ರೂಪ್‌-ಡಿ ಒಟ್ಟು 113 79 34 ' 
) | | - 
ಒಟ್ಟು 5812 4057 1755 
sl 


ಆಇ 106 ಇಎಲ್‌ಕ್ಕೂ 2021 


. ಅನುಬಂಧ-2 


ಕ್ರಸಂ | ಅಧಿಕಾರಿಯ ಹೆಸರು ಮತ್ತು ಪದನಾಮ | ವಿವರ 
lL 13 ಎಲ್‌. ಎನ್‌. ಮೋಹನ್‌ಕುಮಾರ್‌, ಹೊಸಪೇಟೆ ವಿಭಾಗದ ಅಬಕಾರಿ ಜಂಟಿ. ಆಯುಕ್ತರಾಗಿ ' ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
'ಅಬಕಾರಿ ಅಪರ ಆಯುಕರು. | ಸನ್ನದುದಾರರಿಂದ ಮಾಮೂಲಾಗಿ ಬೇಡಿಕೆ. ಇಟ್ಟು ಲಂಚದ ಹಣವನ್ನು ಸಂಗ್ರಹಿಸಿದ್ದ ಪ್ರಕರಣದಲ್ಲಿ 
- ಭ್ರಷ್ಟಾಚಾರ ನಿಗ್ರಹ ದಳ, ಬಳ್ಳಾರಿ ಜಿಲ್ಲೆ ಇವರಿಂದ ದಾಖಲಿಸಲಾದ ನ್ಯಾಯಾಲಯ ಪ್ರಕರಣ ಸಂಖ್ಯೆ 
16/2019 ರಲ್ಲಿ ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಸರ್ಕಾರದ ಆದೇಶ ಸಂಖ್ಯೆ ಆಇ 62 
ಇಪಿಎಸ್‌ 2019, ದಿನಾಂಕ: 26.04.2021 ರಂದು ಅಭಿಯೋಜನಾ ಮಂಜೂರಾತಿ ನೀಡಲಾಗಿದೆ. 
2. |ಶ್ರೀ ಎಸ್‌. ಕೆ. ಕುಮಾರ್‌, ಇವರು ಮಂಡ್ಯ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 'ಎಲ್ಲಾ ಆದಾಯ ಮೂಲಗಳಿಗಿಂತ 
ಅಬಕಾರಿ ಉಪ ಆಯುಕ್ತರು, ಮಂಡ್ಯ ಶೇಕಡ 177 ರಷ್ಟು ಹೆಚ್ಚಿನ ಪ್ರಮಾಣದ ಆಸ್ತಿ ಹೊಂದಿರುವ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ 
ಸಂಖ್ಯೆ ಆಇ 72 ಇಪಿಎಸ್‌ 2010, ದಿನಾಂಕ: 27.09.2014 ರಂದು ಸಕ್ಷಮ ನ್ಯಾಯಾಲಯದ ಮುಂದೆ 
ಅಭಿಯೋಗಗೊಳಿಸಲು. ಅಭಿಯೋಜನಾ ಮಂಜೂರಾತಿ ನೀಡಿದೆ. 
3. ಶ್ರೀ ಎಸ್‌. ಕೆ. ಕುಮಾರ್‌, ಇವರ ವಿರುದ್ಧದ ಲೋಕಾಯುಕ್ತ ಪ್ರಕರಣದಲ್ಲಿ ವಿಚಾರಣಾ ವರದಿ  ಸ್ಥೀಕೃತವಾಗಿದ್ದು, ಮಾನ್ಯ 
ಅಂದಿನ ಅಬಕಾರಿ ಉಪ ಆಯುಕರು. ಲೋಕಾಯುಕ್ತರವರ ಶಿಫಾರಸ್ಸಿನ ಮೇರೆಗೆ ಆಪಾದಿತ ಅಧಿಕಾರಿಗೆ ದಂಡನೆ ವಿಧಿಸುವ ಸಲುವಾಗಿ 
| K > ಕ್ರಮವಹಿಸಲಾಗಿದೆ. | 
4. |ಶ್ರೀ ಆರ್‌. ರಾಜಣ್ಣ, ಶ್ರೀ. ಆರ್‌. ರಾಜಣ್ಣ ಅಬಕಾರಿ ಜಂಟಿ ಆಯುಕ್ತರು ಇವರ ಎಲ್ಲಾ ಆದಾಯ ಮೂಲಗಳಿಗಿಂತ ಹೆಚ್ಚಿನ 
ಅಬಕಾರಿ ಜಂಟಿ ಆಯುಕ್ತರು (ನಿವೃತ್ತ) ಪ್ರಮಾಣದ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿನಾಂಕ:07.07.2007ರ ಆದೇಶದಲ್ಲಿ ಲಂಚ ನಿರೋಧಕ 
ಕಾಯ್ದೆ "ಕಲಂ 13(1)(2) ಜೊತೆಯಲ್ಲಿ ' ಕಲಂ 13(2)ರಡಿ ಸಕ್ಷಮ ನ್ಯಾಯಾಲಯದ ಮುಂದೆ 
| ಅಭಿಯೋಗಗೊಳಿಸಲು ' ಸರ್ಕಾರದ ಆದೇಶ ಸಂಖ್ಯೆ: ಆಇ 36 ಇಪಿಎಸ್‌ 2000, ದಿನಾಂಕ: 07.03.2007 
ರಂದು ಅಭಿಯೋಜನಾ ಮಂಜೂರಾತಿ ನೀಡಿದೆ. 
5. |ಶ್ರೀ ಅಸದ್‌ ಅಲಿ ಅನ್ಸಾರಿ, Kk ಅಸದ್‌ ಅಲಿ ಅನ್ನಾರಿ, ಅಂದಿನ ಅಬಕಾರಿ ಉಪ ಆಯುಕ್ತರು, ಇವರ ಎಲ್ಲಾ ಮೂಲಗಳ ಆದಾಯಕ್ಕಿಂತ 
| ಹೆಚ್ಚನ ಸಂಪತ್ತು ಹೊಂದಿದ್ದ ಸಂಬಂಧ ರಾಯಚೂರು ಪೊಲೀಸ್‌ ಠಾಣೆಯಲ್ಲಿ] 


1 


ಅಬಕಾರಿ ಜಂಟಿ, ಆಯುಕ್ತರು (ನಿವೃತ್ತ) 


1ಮೊ.ಸಂ3/2009(ಕಲಬುರ್ಗಿ 'ಲೋಕಾಯುಕ್ತ ಮೊಕದ್ದಮೆ ಸಂಖ್ಯೆ:7/2009) ದಾಖಲಾಗಿದ್ದು ಸರ್ಕಾರದ 


ಆದೇಶ ಸಂಖ್ಯೆ; ಆಇ 93 ಇಪಿಎಸ್‌ 2009, ದಿನಾಂಕ: 14-06-2011 ರಲ್ಲಿ ಅಭಿಯೋಜನಾ ಮಂಜೂರಾತಿ | 
ನೀಡಲಾಗಿರುತ್ತದೆ. ಪ್ರಸ್ತುತ ಪ್ರಕರಣ ರಾಜ್ಯ ಉಚ್ಛ ನ್ಯಾಯಾಲಯದ ಕಲಬುರಗಿ ಪೀಠದಲ್ಲಿ ಬಾಕಿ ಇರುತ್ತದೆ. 


6. |ತ್ರೀ ವೆಂಕಟೇಶ್‌ ಪದಕಿ, ಇವರ: 'ವಿರುದ್ಧ ದಾಖಲಾಗಿದ್ದ ಮೊಕದ್ದಮೆ ಸಂಖ್ಯೆ"7/2014 ರಲ್ಲಿ ಸಕ್ಷಮ ನ್ಯಾಯಾಲಯದಲ್ಲಿ " 
ಅಬಕಾರಿ ಉಪ ಆಯುಕ್ತರು (ನಿವೃತ್ತ, | ಅಭಿಯೋಗಗೊಳಿಸಲು ಸರ್ಕಾರದ ಆದೇಶ ಸಂಖ್ಯೆ ಆಇ 139 ಇಪಿಎಸ್‌ 2014, ದಿನಾಂಕ: 18.04.2015 
- ರಲ್ಲಿ ಅಭಿಯೋಜನಾ ಮಂಜೂರಾತಿ ನೀಡಲಾಗಿದ್ದು, ಪ್ರಕರಣವು ನ್ಯಾಯಾಲಯದಲ್ಲಿ ಬಾಕಿಯಿದೆ. 
7. ಶ್ರೀ ಶಾಮ್‌ ಸಾವಳಗಿ, ಇವರು 2013-14 ನೇ ಸಾಲಿನಲ್ಲಿ ಬೀದರ್‌' ಜಿಲ್ಲೆಯ ಸನ್ನದು ನವೀಕರಣಕ್ಕೆ ನಿಗದಿಪಡಿಸಿದ ಶುಲ್ಪಕ್ಕಿಂತ 
ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆ ಆಇ 33 ಇಪಿಎಸ್‌ 2017, ದಿನಾಂಕ: 3105. 2017 ರಲ್ಲಿ 
ಆದೇಶದಲ್ಲಿ ಸಕ್ಷಮ ನ್ಯಾಯಾಲಯದ ಮುಂದೆ ಅಭಿಯೋಗಗೊಳಿಸಲು ಲೋಕಾಯುಕ್ತ ಪೊಲೀಸರಿಗೆ 
ಅಭಿಯೋಜನಾ ಮಂಜೂರಾತಿ 'ನೀಡಲಾಗಿದೆ. ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿಯಿದೆ. 
8. |ಶ್ರೀ ಶಾಮ್‌ ಸಾವಳಿಗಿ, ಅಕ್ರಮ ಆಸ್ತಿ ಹೊಂದಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಇವರ ವಿರುದ್ಧ ದಾಖಲಾಗಿದ್ದ ಲೋಕಾಯುಕ್ತ 
ಅಬಕಾರಿ ಉಪ ಆಯುಕ್ತರು (ವೃತ್ತ ಪ್ರಕರಣ .ಸಂಖ್ಯೆ:5/2013, ಕೈ ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆ ಆಇ 178 ಇಪಿಎಸ್‌ 201, 
| ದಿನಾಂಕ: 31.05.2017 ರಲ್ಲಿ ಆದೇಶದಲ್ಲಿ ಸಕ್ಷಮ ನ್ಯಾಯಾಲಯದ ಮುಂದೆ ಅಭಿಯೋಗಗೊಳಿಸಲು 
ಲೋಕಾಯುಕ್ತರಿಗೆ ಅಭಿಯೋಜನಾ ಮಂಜೂರಾತಿ ನೀಡಲಾಗಿದೆ. ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿಯಿದೆ. 
9. [ಶ್ರೀ ಎಂ. ಅರ್ಜುನ್‌ ದಾಸ್‌, ಇವರು ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿ ಹೊಂದಿರುವುದರ ವಿರುದ್ಧ ಕರ್ನಾಟಕ 
ನಿವೃತ್ತ ಅಬಕಾರಿ ಉಪ: ಆಯುಕ್ತರು. ಲೋಕಾಯುಕ್ತ" ಪೊಲೀಸ್‌ ಠಾಣೆ ಕೋಲಾರ ಇಲ್ಲಿ ದಾಖಲಾದ ಮೊಕದ್ದಮೆ ಸಂಖ್ಯೆ; 6/2001 ರಲ್ಲಿ ಸಕ್ಷಮ 
ನ್ಯಾಯಾಲಯದ ಮುಂದೆ ಅಭಿಯೋಗಗೊಳಿಸಲು ಸರ್ಕಾರದ ಆದೇಶ ಸ ಸಂಖ್ಯೆ: ಆಇ 42 ಇಪಿಎಸ್‌ 2002, 
ದಿನಾಂಕ 16.04.2005 ರಲ್ಲಿ ಅಭಿಯೋಜನಾ ಮಂಜೂರಾತಿ ನೀಡಿದೆ. ಪ್ರಸ್ತುತ ' ಪ್ರಕರಣವು 
ನ್ಯಾಯಾಲಯದಲ್ಲಿ ಬಾಕಿಯಿದೆ. 
ಶ್ರೀ ಸೋಮಶೇಖರಪ, 


| ಇವರು ತಮ್ಮ ಬಲ್ಳಮೂಲಗಳ. ಆದಾಯಕ್ಕಿಂತ ಶೇ. 279.83 ರಷ್ಟು ಹೆಚ್ಚಿನ ಆಸ್ತಿ ಹೊಂದಿರುವ ವಿರುದ್ಧ 


2 


7] ಅಬಕಾರಿ ಜಂಟಿ ಆಯುಕ್ತರು (ನಿವೃತ್ತ) 


ಬೆಳಗಾವಿ ಲೋಕಾಯುಕ್ತ ಪೊಲೀಸ್‌ ಠಾಣೆಯಲ್ಲಿ ದಾಖಲಾಗಿರುವ ಮೊ.ಸಂ: 18/2011ರ ಕುರಿತು 
ಸರ್ಕಾರದ ಆದೇಶ ಸಂಖ್ಯೆ: ಆಇ 86 ಇಪಿಎಸ್‌ 2011, ದಿನಾಂಕ: 26.08.2016 ರಂದು ಅಭಿಯೋಜನಾ 
ಮಂಜೂರಾತಿ ನೀಡಿದ್ದು ವಿಶೇಷ ಪ್ರಕರಣ ಸಂಖ್ಯೆ: 91/2016 ರಲ್ಲಿ ವಿಚಾರಣೆಯಲ್ಲಿ ಬಾಕಿಯಿದೆ. 


ಶ್ರೀ ಹೆಚ್‌. ಎಸ್‌. ಗೋಟ್ಸಾ, ಇವರು ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿ ಪಾಸ್ತಿ ಹೊಂದಿರುವುದರ ವಿರುದ್ಧ ವಿರುದ್ಧ ಗುನ್ನೆ 


ಅಬಕಾರಿ ಉಪ ಅಧೀಕ್ಷಕರು (ನಿವೃತ್ತ). 


ಸಂಖ್ಯೆ2/2001 ರಲ್ಲಿ ಕರ್ನಾಟಕ ಲೋಕಾಯುಕ್ತ ಗುಲ್ಬರ್ಗಾ ಪೊಲೀಸ್‌ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ 'ಸಕ್ಷಮ ನ್ಯಾಯಾಲಯದ ಮುಂದೆ ಅಭಿಯೋಗಗೊಳಿಸಲು ದಿನಾಂಕ:10.03.2005 ರಂದು 


| ಮಂಜೂರಾತಿ ನೀಡಿದೆ. ವಿಶೇಷ ಪ್ರಕರಣ ಸಂಖೆ:71/2005ರಲ್ಲಿ ವಿಚಾರಣೆ ನಡೆಯುತಿದ್ದ ಅವಧಿಯಲ್ಲಿ 
ಆ ಠ್‌ ಜು 5 ಸು 


ಆಪಾದಿತ ಅಧಿಕಾರಿ ನಿಧನರಾದ ಹಿನ್ನೆಲೆಯಲ್ಲಿ ಪ್ರಕರಣದ ಮುಂದಿನ ಕ್ರಮದ ಬಗ್ಗೆ ಪರಿಶೀಲಿಸಲಾಗುತ್ತಿದೆ. 


§ 12. 


ಶ್ರೀ ಹೆಚ್‌. ತಿಮ್ಮೇಗೌಡ, 
ಅಬಕಾರಿ ಉಪ ಅಧೀಕ್ಷಕರು (ನಿವೃತ್ತ) 


ಇವರು. ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಅಕ್ತಮ ಆಸ್ತಿ ಹೊಂದಿರುವ ಕಾರಣದಿಂದ ಕರ್ನಾಟಕ 
ಲೋಕಾಯುಕ್ತ ಪೊಲೀಸ್‌ ಠಾಣೆ ಬೆಂಗಳೂರು ಇಲ್ಲಿ ದಾಖಲಾದ ಗುನ್ನೆ ಸಂಖ್ಯೆ: 23/2006 ರ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆ ಆಇ 144 ಇಪಿಎಸ್‌ 2006, ದಿನಾಂಕ: 07.05.2009 
ರಂದು ಸಕ್ಷಮ ನ್ಯಾಯಾಲಯದ ಮುಂದೆ ಅಭಿಯೋಗಗೊಳಿಸಲು ಅಭಿಯೋಜನಾ ಮಂಜೂರಾತಿ ನೀಡಿದೆ. 


| ಪುಸ್ತುತ ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿಯಿದೆ. 


LL 


13. 


ಶ್ರೀ ಎನ್‌. ಬಿ. ಖೋಜಾ, 
ಅಬಕಾರಿ ಅಧೀಕ್ಷಕರು (ನಿವೃತ್ತ) 


ಇವರು ತಮ್ಮ ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿ ಪಾಸ್ತಿ ಹೊಂದಿರುವ ವಿರುದ್ಧ ಲೋಕಾಯುಕ್ತ 


"| ಪ್ರಕರಣದಲ್ಲಿ ಅಭಿಯೋಜನಾ ಮಂಜೂರಾತಿ "ನೀಡಿದ್ದು, ವಿಶೇಷ ಪ್ರಕರಣ ಸಂಖ್ಯೆ:58/2006ರಲ್ಲಿ 


ದಿನಾಂಕ:24.06.2014 ರಂದು ತೀರ್ಪಿನ ವಿರುದ್ಧ ಮಾನ್ಯ ಉಚ್ಛ ನ್ಯಾಯಾಲಯ, ಧಾರವಾಡದಲ್ಲಿ 
ಮೇಲ್ಮನವಿ ಸಲ್ಲಿಸಿದ್ದು, ಮೇಲ್ಮನವಿಯು ಕ್ರಿಮಿನಲ್‌ ಅಪೀಲು ಸಂಖ್ಯೆ100204/2014ರಲ್ಲಿ ವಿಚಾರಣೆಗೆ 
ಬಾಕಿಯಿದೆ. 


ಶ್ರೀ ಎಸ್‌. ಶ್ರೀನಿವಾಸ್‌ ಮೂರ್ತಿ, 


ಅಬಕಾರಿ ಉಪ ಆಯುಕ್ತರು (ನಿವೃತ್ತ) 


ಇವರು ತಮ್ಮ ಎಲ್ಲಾ 'ಬಲ್ಲಮೂಲಗಳ ಆದಾಯಕ್ಕಿಂತ ಶೇ. 48.13 ರಷ್ಟು ಹೆಚ್ಚಿನ ಪ್ರಮಾಣದ ಆಸ್ತಿ 
ಹೊಂದಿರುವುದು ಕಂಡು ಬಂದಿರುವುದರ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ಪೊಲೀಸ್‌ "ಠಾಣೆ 
ಬೆಂಗಳೂರು ಇಲ್ಲಿ ದಾಖಲಾದ ಗುನ್ನೆ ಸಂಖ್ಯೆ: 24/2014 ರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ 


ಆದೇಶ - ಸಂಖ್ಯೆ ಆಇ 97 ಇಪಿಎಸ್‌ 2016. ದಿನಾಂಕ: 12.06.2017 ರಂದು 'ಸಕ್ಷಮ ನ್ವಾಯಾಲಯದ 


3 


iN 


ಮುಂದೆ ಅಭಿಯೋಗಗೊಳಿಸಲು ಅಭಿಯೋಜನಾ ಮಂಜೂರಾತಿ ನೀಡಲಾಗಿದೆ. ಪ್ರಸ್ತುತ ಪ್ರಕರಣವು 


ನ್ಯಾಯಾಲಯದಲ್ಲಿ ಬಾಕಿಯಿದೆ! 
: ——-l] 


15. [8 ಹುಚ್ಚಿಗೌಡ , 


ನಿವೃತ್ತ ಅಬಕಾರಿ ನಿರೀಕ್ಷಕರು ಇವರು 


ಇವರು ನಂದಿನಿ ಬಡವಾಣೆ ವಲಯ ವೇಸ್ಪ ಆಫ್‌ ಕಾರ್ಡ್‌ ರೋಡ್‌ ಬೆಂಗಳೂರು ಕಛೇರಿ ಅಬಕಾರಿ 
ನಿರೀಕ್ಷಕರ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತದ್ದ ಅವಧಿಯಲ್ಲಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಆರೋಪದ 
ಮೇರೆಗೆ ಇವರ' ಮೇಲೆ ಇಲಾಖಾ ವಿಚಾರಣೆ ನಡೆಸಲು ಕಾನಾಸೇನಿ ಗಳ ನಿಯಮ 2142)(ಬ)() 
ಅನ್ವಯ ಮಾನ್ಯ ಉಪ ಲೋಕಾಯುಕ್ತರವರಿಗೆ ಸರ್ಕಾರಿ ಆದೇಶ ಸಂ: ಆಇ 62 ಇಪಿಎಸ್‌ 20111. 
ದಿ:14.07.2011ರಂದು ವಹಿಸಿದ್ದು ಇಲಾಖಾ ವಿಜಾರಣೆ ಅಂತಿಮ ವರದಿ ಸ್ಥೀಕೃತವಾಗಿದ್ದು 
ಪರಿಶೀಲನೆಯಲ್ಲಿದೆ. 


16. 


ಶ್ರೀ ಸಂಜೀವರೆಡ್ಡಿ ಬಾಬುರಾವ್‌ ಬಳುಲದ 
ಅಬಕಾರಿ ನಿರೀಕ್ಷಕರು, ಮತ್ತು 

ಶ್ರೀ ಶಿವಾನಂದ ಚನ್ನಬಸಪ್ಪ ಹಿರೇಮಠ, 
ಹಿರಿಯ ಅಬಕಾರಿ ರಕ್ಷಕ 


ಇವರು ಬೈಲುಹೊಂಗಲ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ಸನ್ನದು ನವೀಕರಣಕ್ಕಾಗಿ ಲಂಚ ಬೇಡಿಕೆ 
ಇಟಿರುವ ಆರೋಪದ ' ಮೇರೆಗೆ ಸರ್ಕಾರದ ಆದೇಶ ಸಂ :ಆಇ 63 ಇಪಿಎಸ್‌ 2014 
ದಿ:09.04.2014ರನ್ನಯ ಲೋಕಾಯುಕ್ತ ವಿಚಾರಣೆ ನಡೆಸಲು ಮಾನ್ಯ ಉಪ ಲೋಕಾಯುಕ್ತರಿಗೆ ವಹಿಸಿದ್ದು, 
ಪ್ರಕರಣವು ಬಾಕಿಯಿದೆ. 


ಶ್ರೀ ಸಿ.ಕೆ ವೆಂಕಟೇಶ್‌, 
ಅಬಕಾರಿ ನಿರೀಕ್ಷಕರು 


ತೀರ್ಥಹಳ್ಳಿ ಉಪ ವಿಭಾಗ ಶಿವಮೋಗ್ಗ 
ಜಿಲ್ಪೆ | 


| ಇವರು ಅಬಕಾರಿ ಉಪ ಅಧೀಕ್ಷಕರು. ತೀರ್ಥಿಹಳ್ಳಿ ಉಪ ವಿಭಾಗ ಶಿವಮೋಗ್ಗ ಜಿಲ್ಲೆ ಇಲ್ಲಿ ಪುಭಾರದಲ್ಲಿ 


ಕಾರ್ಯನಿರ್ವಹಿಸುತ್ತದ್ದ ಅವಧಿಯಲ್ಲಿ ಸನ್ನದು ವರ್ಗಾವಣೆ ಮಾಡಲು ಲಂಚಕ್ಕೆ ಬೇಡಿಕೆ ಇಟ್ಟಿರುವ 
ಆರೋಪದ ಮೇರೆಗೆ ವರ ಮೇಲೆ ಇಲಾಖಾ ವಿಚಾರಣೆ ನಡೆಸಲು ಪ್ರಕರಣವನ್ನು ಸರ್ಕಾರಿ ಆದೇಶ ಸಂ 
:ಆಇ 22 ಇಪಿಎಸ್‌ 2015 ದಿ:05.03.2015ರನ್ವಯ ಮಾನ್ಯ ಉಪ ಲೋಕಾಯುಕ್ತ -2 ರವರಿಗೆ ವಹಿಸಿದ್ದು, 
ಪ್ರಕರಣವು ಬಾಕಿಯಿದೆ. 


18. I ರವಿಕುಮಾರ್‌, 


ಅಬಕಾರಿ ನಿರೀಕ್ಷಕರು, ಗೋಕುಲ ವಲಯ 


ಇವರು ಅಬಕಾರಿ ನಿರೀಕ್ಷಕರು, ಗೋಕುಲ ವಲಯ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಅಬಕಾರಿ 
ಅಕ್ರಮ ನಡೆಯುತ್ತಿದ್ದರು ಸಹ ಯಾವುದೇ ಮೊಕದ್ದಮೆ ದಾಖಲಿಸದೇ ಇರುವದರಿಂದ ರಾಜ್ಯದ ಬೋಕಸಕ್ಕೆ 
ನಷ್ಟ ಉಂಟಾಗಿರುವ ಆರೋಪದ ಮೇರೆಗೆ ಇಲಾಖಾ ವಿಚಾರಣೆ ನಡೆಸಲು ಪ್ರಕರಣವನ್ನು ಸರ್ಕಾರಿ ಆದೇಶ 
ಸಂ :ಆಇ 49 ಇಪಿಎಸ್‌ 2016 ದಿ:13.07.2016ರನ್ನಯ ಮಾನ್ವ ಉಪ ಲೋಕಾಯುಕ್ತ -!। ರವರಿಗೆ 


4 


F ವಹಿಸಿದ್ದು, ಪ್ರಕರಣವು ಬಾಕಿಯಿದೆ. 
|: 19. |ಶ೪ ಜ್ಞಾನಪ್ರಕಾಶ್‌ ಇವರು ಅಬಕಾರಿ ನಿರೀಕ್ಷಕರು, ಚನ್ನರಾಯಪಟ್ಟಣ ವಲಯ, ಹಾಸನ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 
ಅಬಕಾರಿ ನಿರೀಕ್ಷಕರು, ಚನ್ನರಾಯಪಟ್ಟಣ ಅವಧಿಯಲ್ಲಿ ಬಾರ್‌ ಮಾಲೀಕರಿಂದ ಲಂಚದ ಹಣಕ್ಕೆ ಬೇಡಿಕೆಯಿಟ್ಟ ಆರೋಪದ ಮೇರೆಗೆ ಇಲಾಖಾ 
ವಲಯ, ಹಾಸನ 'ಜಿಲ್ಲ ವಿಚಾರಣೆ ನಡೆಸಲು ಪ್ರಕರಣವನ್ನು ಸರ್ಕಾರಿ ಆದೇಶ ಸಂ ಆಇ 51 ಇಪಿಎಸ್‌ 206 
. | ದಿ:11.07.2016ರನ್ವಯ ಮಾನ್ಯ ಉಪ ಲೋಕಾಯುಕ್ತರವರಿಗೆ ವಹಿಸಿದ್ದು, ಪ್ರಕರಣವು ಬಾಕಿಯಿದೆ. 
20. -| ಶ್ರೀ ಎಸ್‌.ಪಿ.ತ್ರಿನೇತ್ರ, ಇವರು ಅಬಕಾರಿ ನಿರೀಕ್ಷಕರು, ದೇವನಹಳ್ಳಿ ವಲಯ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಅಬಕಾರಿ 
ಅಬಕಾರಿ ನಿರೀಕ್ಷಕರು, ಅಕ್ರಮ ನಡೆಯುತ್ತಿದ್ದರು ಸಹ' ಯಾವುದೇ ಮೊಕದ್ದಮೆ ದಾಖಲಿಸದೇ ಇರುವುದರಿಂದ ರಾಜ್ಯದ ಬೊಕ್ಕಸಕ್ಕೆ 
ನಷ್ಟ ಉಂಟಾಗಿರುವ ಆರೋಪದ ಮೇರೆಗೆ ಇಲಾಖಾ ವಿಚಾರಣೆ ನಡೆಸಲು ಪ್ರಕರಣವನ್ನು ಸರ್ಕಾರಿ ಆದೇಶ 
ನೇನನತನ್ಳ ನಲಲ ಸಲ :ಆಇ 81 ಇಪಿಎಸ್‌ 2016 ದಿ:4.10.2016ರನ್ನಯ ಮಾನ್ಯ ಉಪ ಲೋಕಾಯುಕ್ತ-! ರವರಿಗೆ ವಹಿಸಿದ್ದು, 
ಪ್ರಕರಣವು ಬಾಕಿಯಿದೆ. 
(2. ಶ್ರೀ ರಾಜಶೇಖರ್‌ ಆರ್‌.ಕರಡಕಲ್‌, ಇವರು ಅಬಕಾರಿ ನಿರೀಕ್ಷಕರು ಮಲ್ಲೇಶ್ವರ ವಲಯ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಅಬಕಾರಿ 
ಆಟಕರಿ ನಿರೀಕ್ಷಕರು, ಅಕ್ರಮ ನಡೆಯುತ್ತಿದ್ದರು ಸಹ ಯಾವುದೇ ಮೊಕದ್ದಮೆ ದಾಖಲಿಸದೇ ಇರುವುದರಿಂದ ರಾಜ್ಯದ ಬೊಕ್ಕಸಕ್ಕೆ 
ನಷ್ಟ ಉಂಟಾಗಿರುವ ಆರೋಪದ ಮೇರೆಗೆ ಇಲಾಖಾ ವಿಚಾರಣೆ ನಡೆಸಲು ಪ್ರಕರಣವನ್ನು ಸರ್ಕಾರಿ ಆದೇಶ 
ಮುಧ್ನೇಸ್ಯರ- ವಲಯ ಸೆಂ :ಆಇ 101. ಇಪಿಎಸ್‌ 2016 ದಿ:401.2017ರನ್ನಯ ಮಾನ್ಯ ಉಪ ಲೋಕಾಯುಕ್ತ-। ರವರಿಗೆ 
; | ವಹಿಸಿದ್ದು, ಪ್ರಕರಣವು ಬಾಕಿಯಿದೆ. \ 
2 ಶ್ರೀಮತಿ ಸ್ಮತಾ ಕೊಂಡೆದ್‌, | ಇವರು ಅಬಕಾರಿ ನಿರೀಕ್ಷಕರು ಸುಬ್ರಮಣ್ಯನಗರ ವಲಯ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ಅಬಕಾರಿ ನಿರೀಕಕರು ಅಬಕಾರಿ ಅಕ್ರಮ ನಡೆಯುತ್ತಿದ್ದರೂ ಸಹ ಯಾವುದೇ ಮೊಕದ್ದಮೆ ದಾಖಲಿಸದೇ ಇರುವುದರಿಂದ ರಾಜ್ಯದ 
ಈ ಬೊಕ್ಕಸಕ್ಕೆ ನಷ್ಟ ಉಂಟಾಗಿರುವ ಆರೋಪದ ಇಲಾಖಾ ವಿಚಾರಣೆಯನ್ನು ಸರ್ಕಾರಿ ಆದೇಶ ಸಂ :೮ಇ 102 
ಸುಬಮಣ್ಯನಗರ ವಲಯ 
ಹ್‌ ಇಪಿಎಸ್‌ 2016 ದಿ:4.01.2017ರನ್ನಯ ಮಾನ್ಯ ಉಪ ಲೋಕಾಯುಕ್ತ-1 ರವರಿಗೆ ವಹಿಸಿದ್ದು, ವಹಿಸಿದ್ದು, 
| ಪ್ರಕರಣವು ಬಾಕಿಯಿದೆ. 
—- — - 
23. | ಶ್ರೀ ಬಿ.ಆರ್‌. ನಾರಾಯಣ, ಇವರು ಅಬಕಾರಿ ಉಪ ನಿರೀಕ್ಷಕರು, ಶಿರಾ ವಲಯ, ತುಮಕೂರು ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 
ಅವಧಿಯಲ್ಲಿ ಖಾಸಗಿ ವ್ವಕಿಗಳಿಂದ ಲಂಚದ ಹಣಕ್ತೆ ಬೇಡಿಕೆಯಿಟ್ರ್ಟ ಅದನ್ನು ಸ್ನೀಕರಿಸುವಾಗ ಸಿಕಿಬಿದ್ದ] 


5 


ಅಬಕಾರಿ ಉಪ ನಿರೀಕ್ಷಕರು; ಶಿರಾ 
ವಲಯ, ತುಮಕೂರು ಜಿಲ್ಲೆ 


ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆ ನಡೆಸಲು ಪ್ರಕರಣವನ್ನು ಸರ್ಕಾರಿ ಆದೇಶ ಸಂ :ಆಇ 
34 ಇಪಿಎಸ್‌ 2017 ದಿ:1.04. 2017ರನ್ನಯ ಮಾನ್ಯ ಉಪ ಲೋಕಾಯುಕ್ತರವರಿಗೆ ವಹಿಸಿದ್ದು, ಪ್ರಕರಣವು. 
ಬಾಕಿಯಿದೆ. ಸ್ಸ 


24. 


pe ಅರವಿಂದ ಸಿ ಕಾನಡೆ, 
ಅಬಕಾರಿ ನಿರೀಕ್ಷಕರು,(ನಿವೃತ್ತ) 
ಟಿ:ದಾಸರಹಳ್ಳಿ ವಲಯ, ಬೆಂಗಳೂರು 


ಇವರು ಅಬಕಾರಿ ನಿರೀಕ್ಷಕರು ಟಿ.ದಾಸರಹಳ್ಳಿ ವಲಯ, ಬೆಂಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ- 
ಅವಧಿಯಲ್ಲಿ ಅಬಕಾರಿ ಅಕ್ರಮ ನಡೆಯುತ್ತಿದ್ದರು -ಸಹ ಯಾವುದೇ ಮೊಕದ್ದಮೆ ದಾಖಲಿಸದೇ ಇರುವ 
ಆರೋಪದ ಕುರಿತು ಇಲಾಖಾ ವಿಚಾರಣೆ ನಡೆಸಲು ಪ್ರಕರಣವನ್ನು ಸರ್ಕಾರಿ ಆದೇಶ ಸಂ ಆಇ 45 
ಇಪಿಎಸ್‌ 2017 ದಿ:5.06. 2017ರನ್ವಯ ಮಾನ್ಯ ಉಪ ಲೋಕಾಯ್ಸೆ-1 ರವರಿಗೆ ವಹಿಸಿದ್ದು, ಪ್ರಕರಣವು 
ಬಾಕಿಯಿದೆ. 


25. 


ಶ್ರೀ ಕೇಶವಮೂರ್ತಿ, 
ಅಬಕಾರಿ ನಿರೀಕ್ಷಕರು, 
ಹಾಸನ ವಲಯ-2, ಹಾಸನ ಜಿಲ್ಲೆ 


Edge 


ಇವರು ಅಬಕಾರಿ ನಿರೀಕ್ಷಕರ ಹಾಸನ ವಲಯ-2, ಹಾಸನ ಜಲ್ಲೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 
ಅವಧಿಯಲ್ಲಿ ಅಬಕಾರಿ ಅಕ್ರಮ ನಡೆಯುತ್ತಿದ್ದರು ಸಹ ಯಾವುದೇ ಮೊಕದ್ದಮೆ ದಾಖಲಿಸದೇ ಇರುವ 
ಆರೋಪದ ಕುರಿತು ಇಲಾಖಾ ವಿಚಾರಣೆ ನಡೆಸಲು ಪ ಪ್ರಕರಣವನ್ನು ಸರ್ಕಾರಿ ಆದೇಶ ಸಂ :ಆಇ 108 
ಇಪಿಎಸ್‌ 2017 ದಿ:11.10.2017ರನ್ನಯ ಮಾನ್ಯ ಉಪ ಲೋಕಾಯುಕ್ತ-2 ರವರಿಗೆ ವಹಿಸಿದ್ದು, ಕರ್ನಾಟಕ 
ಆಡಳಿತ ನ್ಯಾಯಮಂಡಳಿಯಲ್ಲಿ ಸದರಿ ಆದೇಶಕ್ಕೆ ತಡೆಯಾಜ್ಞೆ ವಿಧಿಸಿದೆ. 


ಶ್ರೀ ವಿ.ನಾರಾಯಣಸ್ವಾಮಿ, 


ಆಯುಕ್ತರು, ಮಂಡ್ಯ. - 


26. ಇವರ ವಿರುದ್ಧ ಆದಾಯಕ್ಕಿಂತಲೂ ಹೆಚ್ಚಿನ ಅಕ್ರಮ ಆಸ್ತಿ ಸಂಪಾದನೆ ಕುರಿತ ಆರೋಪಕ್ಕೆ ಸಂಬಂಧಿಸಿದಂತೆ 
ಅಬಕಾರಿ ಹಿರಿಯ ರಕ್ಷಕರು ಇಲಾಖಾ ವಿಚಾರಣೆ ನಡೆಸಲ್ಲು ಪ್ರಕರಣವನ್ನು ಸರ್ಕಾರಿ ಆದೇಶ ಸಂ :ಆಇ 127 ಇಪಿಎಸ್‌ 2017 
ದಿ:28.10.2017ರನ್ವಯ ಮಾನ್ಯ, ಉಪ ಲೋಕಾಯುಕ್ಕ-2 ರವರಿಗೆ ವಹಿಸಿದ್ದು, ಪ್ರಕರಣವು ಬಾಕಿಯಿದೆ. 
27. |ಶ್ರೀ ಎಸ್‌.ಕೆ. ಕುಮಾರ್‌, ಅಬಕಾರಿ ಉಪ ಶ್ರೀ . ಎಸ್‌.ಕೆ ಕುಮಾರ್‌ ಇವರು ಮಂಡ್ಯ ಜಿಲ್ಲೆಯಲ್ಲಿ ' ಅಬಕಾರಿ ಉಪ 


ಆಯುಕ್ತರಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾಗ ಸಿಏಲ್‌-9 ಸನ್ನದು ವರ್ಗಾವಣೆ ಮಾಡಲು ಲಂಚಕ್ಕೆ ಬೇಡಿಕೆ ಇಟ್ಟಿರುವ | 
ಆರೋಪದ ಮೇರೆಗೆ ಅವರ ಮೇಲೆ ಇಲಾಖಾ ವಿಚಾರಣೆಯನ್ನು ನಡೆಸಲು "ಪ್ರಕರಣವನ್ನು ಮಾನ್ಯ 
ಲೋಕಾಯುಕ್ತರಿಗೆ ವಹಿಸಿದ್ದು, ಇಲಾಖಾ ವಿಚಾರಣೆಯ ಅಂತಿಮ ವರದಿಯ ಮೇರೆಗೆ ಇವರ ಮೇಲೆ 
ದಂಡನೆಯನ್ನು ವಿಧಿಸುವ ಪ್ರಸ್ಟ್‌ ಸವನೆಯು ಪ ಪರಿಶೀಲನೆಯಲ್ಲಿದೆ. 


28. 


ಶೀ ಹೆಚ್‌. ಎಸ್‌. ಶಿವಪ್ಪ, 
w 
ಅಬಕಾರಿ ಉಪ ಅಧೀಕ್ಷಕರು, 


ಪಾಂಡವಪುರ, ಮಂಡ್ಯ ಜಿಲ್ಲೆ 


..| ಲೋಕಾಯುಕ್ತರಿಗೆ ವಹಿಸಲಾಗಿದೆ. ಪ್ರಕರಣವು ಲೋಕಾಯುಕ್ತದಲ್ಲಿ ಬಾಕಿ ಇದೆ. 


ಶ್ರೀ ಹೆಚ್‌. ಎಸ್‌. ಶಿವಪ್ಪ ಅಬಕಾರಿ ಉಪ ಅಧೀಕ್ಷಕರು. ಪಾಂಡವಪುರ, ಮಂಡ್ಯ ಜಿಲ್ಲೆ, ಇವರು 
ತುಮಕೂರು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತಿದ್ದ ಅವಧಿಯಲ್ಲಿ ವಸೂಲಿ ಮಾಡುತ್ತಿದ್ದ ಹಣದ ಸಂಬಂಧ 
ಸಿಸಿಎ 'ನಿಯಮ-14-ಎ ರಡಿ ವಿಚಾರಣೆಯನ್ನು ದಿನಾಂಕ: 24.01.2019 ರ ಆದೇಶದಲ್ಲಿ ಮಾನ್ಯ 


| 


29. 


—— 
ಶ್ರೀ ವೆಂಕಟೇಶ್‌ ಪದಕಿ, 


ಅಬಕಾರಿ ಉಪ ಆಯುಕ್ತರು (ನಿವೃತ್ತ) 


ಶ್ರೀ ಆರ್‌. ವೆಂಕಟೇಶ್‌ ಪದಕಿ, ಅಂದಿನ ಅಬಕಾರಿ ಉಪ ಆಯುಕ್ತರು, ಚಿಕ್ಕಮಗಳೂರು ಜಿಲ್ಲೆ, ಇವರ 
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ' ತಮ್ಮ ಅಧಿಕಾರ ವ್ಯಾಪ್ತಿಯ ಎಲ್ಲಾ 
ಮದ್ಯದಂಗಡಿಗಳಿಗೆ ಅಕ್ರಮ ಮಾಮೂಲು ಹಣವನ್ನು ಮಧ್ಯವರ್ತಿಗಳಿಂದ ವಸೂಲಿ . ಮಾಡುತ್ತಿರುವ 
ಆರೋಪಕ್ಕೆ ಸಂಬಂಧಿಸಿದಂತೆ ಕೆ.ಸಿ.ಎಸ್‌(ಸಿಸಿಎ) ನಿಯಮಗಳು 1957ರ ನಿಯಮ 14(ಎ)ರಡಿ ಪೂರ್ಣ | 
ಪ್ರಮಾಣದ ವಿಚಾರಣೆಯನ್ನು ದಿನಾಂಕ:16.09.2016ರ ಆದೇಶದಲ್ಲಿ ಮಾನ್ಯ ಲೋಕಾಯುಕ್ತರಿಗೆ 
ವಹಿಸಲಾಗಿದೆ. ಲೋಕಾಯುಕ್ತರವರು ವಿಚಾರಣಾ ವರದಿಯೊಂದಿಗೆ ತಮ್ಮ ಶಿಫಾರಸ್ಸನ್ನು ದಿನಾಂಕ:29-06- 
2019 ರಂದು ಸರ್ಕಾರಕ್ಕೆ ತಿಳಿಸಿದ್ದು, ಆಪಾದಿತರಿಗೆ ಎರಡನೇ ಕಾರಣ ಕೇಳುವ ನೋಟಿಸ್‌ ಜಾರಿ 
ಮಾಡಲಾಗಿದ್ದು, ನ್ಯಾಯಾಲಯದಲ್ಲಿ ಸದರಿ ಪ್ರಕರಣಕ್ಕೆ ತಡೆಯಾಜ್ಞೆ ಇರುತ್ತದೆ. 


31. 


30. 


ಶ್ರೀ ಎನ್‌. ರಾಮಚಂದ್ರಯ್ಯ, ಅಬಕಾರಿ 
ಉಪ ಆಯುಕ್ತರು, 'ಗದಗ ಜಿಲ್ಲೆ, (ಪ್ರಸ್ತುತ 
ನಿವೃತ್ತಿ ದಿ:31.05.2015) 


1) ಡಾ.-ವೈ. ಮಂಜುನಾಥ್‌, ' 
ಅಂದಿನ ಅಬಕಾರಿ ಉಪ ಆಯುಕ್ತರು, 
ಮೈಸೂರು. 

2) ಶ್ರೀಮತಿ.ಎಂ.ಸುಸನ್ನಾ 


ಅಂದಿನ ಅಬಕಾರಿ ನಿರೀಕ್ಷಕರು, 


ಶ್ರೀ ದಾವಳಸಾಬ್‌ ಬಾಬುಸಾಬ್‌ ಬೆಲೇರಿ, ಗದಗ ಮತ್ತು ಇತರ ಸಿಬ್ಬಂದಿಗಳು. ಸನ್ನದನ್ನು ನವೀಕರಿಸುವಾಗ 
ಅಕ್ರಮ ಹಣವನ್ನು ಸ್ವೀಕರಿಸುತ್ತಿರುವ ಮಾಹಿತಿ ಬಂದ ಕಾರಣ ದಾಖಲಾದ ಲೋಕಾಯುಕ್ತ ಪ್ರಕರಣದಲ್ಲಿ 
ದಿನಾಂಕ:02.11.2018 ರ ಆದೇಶದಲ್ಲಿ ಕೆ.ಸಿ.ಎಸ್‌ (ಸಿಸಿಎ) ನಿಯಮಗಳು" 1957ರ ನಿಯಮ 14-ಎ ರಡಿ 
ಪೂರ್ಣ ಪ್ರಮಾಣದ ವಿಚಾರಣೆಯನ್ನು ಮಾನ್ಯ ಲೋಕಾಯುಕ್ತರಿಗೆ ವಹಿಸಲಾಗಿದೆ. ವರದಿ ನಿರೀಕ್ಷಿಸಲಾಗಿದೆ. 


ಸನ್ನದು ನವೀಕರಿಸುವಾಗ ಸನ್ನದು ಶುಲ್ಯಕ್ಕಿಂತ ಹೆಚ್ಚು ಮೊತ್ತವನ್ನು ವಸೂಲು ಮಾಡಿರುವ ಆರೋಪಕ್ಕೆ 
ಸಂಬಂಧಿಸಿದಂತೆ ಸರ್ಕಾರದ ಪತ್ರ ಸಂಖ್ಯೆ ಆಇಗ09/ಇಪಿಎಸ್‌/2012, ದಿನಾಂಕ: 11.08.2020 ರ ಪತ್ರದಲ್ಲಿ 
ಡಾ: ವೈ. ಮಂಜುನಾಥ್‌, ಅಂದಿನ ಅಬಕಾರಿ ಉಪ ಆಯುಕ್ತರು, ಮೈಸೂರು ಜಿಲ್ಲೆ ಇವರ ವಿರುದ್ಧ ಸಕ್ಷಮ 
ನ್ಯಾಯಾಲಯದಲ್ಲಿ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಅಭಿಯೋಜನೆ ಮಂಜೂರಾತಿ ಪ್ರಸ್ತಾವನೆಯನ್ನು 


ತಿರಸ್ಕರಿಸಲಾಗಿದೆ. 


ವೆಲಯ-4, ನಜಾರ್‌ಬಾದ. 
13) ನಾಗೇಶ್‌, 


ದ್ವಿದಸ, ವಲಯ-4, ನಜರ್‌ಬಾದ್‌ 


4) ಹೆಚ್‌.ಕೆ. ರಾಜಪ್ಪ. 
ಅಬಕಾರಿ ರಕ್ಷಕರು ವಲಯ-4, 
ನಜರ್‌ ಬಾದ್‌. 

5) ಕೆ.ಎಂ.ತಮ್ಮಣ್ಣ. 
ಅಂದಿನ ಅಬಕಾರಿ ನಿರೀಕ್ಷಕರು 


ವಲಯ, ನಜರ್‌ ಬಾದ್‌, ಮೈಸೂರು 


6) ಚೌಡಾನಾಯಕ, 


ಅಬಕಾರಿ ಮುಖ್ಯ ರಕ್ಷಕ ವಲಯ-1, 


ನೆಜರ್‌ಬಾದ್‌, ಮೈಸೂರು 
7) ಈಶ್ವರಪ್ಪ, 
ಅಬಕಾರಿ ರಕ್ಷಕ 
'ವಲಯ-!, ನಜರ್‌ ಬಾದ್‌, 
8) ಆರ್‌. ಉಮೇಶ್‌, 
ಅಬಕಾರಿ ರಕ್ಷಕ 


" ವಲಯ-|, ನಜರ್‌ ಬಾದ್‌, 


ಆದೇಶ ಸಂಖ್ಯೆ: ಇಸಿಇ/ಎಂವೆ ಎಸ್‌ /01/ಔಿಎಸ್‌ಸಿ(3)/2012, ದಿನಾ೦ಕ: 18.02.2017ರ ಆದೇಶದನ್ವಯ 
ಶ್ರೀಮತಿ: ಎಂ.ಎನ್‌. ಸುಸನ್ನ "ಅಂದಿನ ಅಬಕಾರಿ ನಿರೀಕ್ಷಕರು ಹಾಲಿ ನಿವೃತ್ತರು, ಶ್ರೀ ಕೆ.ಎಂ. ತಮ್ಮಣ್ಣ, | 
ಅಂದಿನ ಅಬಕಾರಿ ನಿರೀಕ್ಷಕರು, ಶ್ರೀ ಚೌಡಯ್ಯ ನಾಯ್ಕ, ಅಬಕಾರಿ ಮುಖ್ಯ ರಕ್ಷಕ, ಇವರುಗಳಿಗೆ ಭ್ರಷ್ಟಾಚಾರ 
ಪ್ರತಿಬಂಧಕ ಕಾಯ್ದೆ 1988ರ ಕಲಂ 19(0(8) ರಡಿಯಲ್ಲಿ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಜನೆಗೆ. 
ಒಳಪಡಿಸಲು ಮಂಜೂರಾತಿ ನೀಡಲಾಗಿದೆ. 


ಶ್ರೀ ನಾಗೇಶ್‌ ಎನ್‌. ದ್ವಿದ.ಸ "ಇವರಿಗೆ ಅಬಕಾರಿ ಉಪ ಆಯುಕ್ತರು, ಮೈಸೂರು ಜಿಲ್ಲೆ ಇವರ ಆದೇಶ 
ಸಂಖ್ಯೆ: ಇಎಕ್ಷಇ/ಎಂಪ್ಯೆವಸ ಸ್‌/್ಗಲೋಕ್‌ 1 ಶಿಕ/29/2012-13, ದಿ: 28.03. 2017 ರ ಆದೇಶದನ್ನಯ: 
ಭ್ರಷ್ಟಾಚಾರ ಪ್ರಶಿಬಂಧಕ ಕಾಯ್ದೆ 1988ರ ಕಲಂ 19(1(ಸ) ರಡಿಯಲ್ಲಿ . ಶಿಕ್ಷಾರ್ಹ ಅಪರಾಧಕ್ಕಾಗಿ 
ಅಭಿಯೋಜನೆಗೆ ಒಳಪಡಿಸಲು 'ಮಂಜೂರಾತಿ ನೀಡಲಾಗಿದೆ. 


ಶ್ರೀ ಹೆಚ್‌.ಕೆ ರಾಜಪ್ಪ, ಅಬಕಾಠಿ ರಕ್ಷಕ, ಶ್ರೀ ಈಶ್ವರಪ್ಪ, ಅಬಕಾರಿ ರಕ್ಷಕರು ಮತ್ತು ಶ್ರೀ ಆರ್‌. ಉಮೇಶ್‌, 


| ಅಬಕಾರಿ ರಕ್ಷಕರು ಇವರನ್ನು ಜಿಲ್ಲಾಧಿಕಾರಿಗಳು ತಮ್ಮ ಆದೇಶ ಸಂಖ್ಯೆ: ಇಎಕ್ಷಇ/ಎಂವೈಎಸ್‌/ಲೋಕ್‌ / 


ಶಿಕ್ರ/29/2012- 13, ದಿ: 15. 04 2017 ರ ಆದೇಶದನ್ನಯ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988ರ ಕಲಂ 
19(1(ಸ) ರಡಿಯಲ್ಲಿ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ 
ನೀಡಲಾಗಿದೆ. 


9) ಎಂ.ನಾಗರಾಜ ಬಿನ್‌ ಮಹದೇವು. 


———L 


|] ಅಂದಿನ ಅಬಕಾರಿ ಉಪ ಅಧೀಕ್ಷಕರು, 
ಅಬಕಾರಿ ಜಂಟ ಆಯುಕ್ತರ ಕಛೇರಿ, ರಾಜ 


ವಿಚಕ್ಷಣ ದಳ ಬೆಂಗಳೂರು ಹಾಲಿ 
ಅಬಕಾರಿ ಅಧೀಕ್ಷಕರು ಎಂಸಿ&ಿಎ, 
ಬೆಂಗಳೂರು 


p} 


ಅಬಕಾರಿ ರಕ್ಷಕ 
10) ರಾಜೇಶ್‌, 
ಪ್ರದ.ಸ, 
32. |ಶ್ರೀ ಮಂಜುನಾಥ ಮಳಿಗೇರಿ, ಲಂಚ ಪ್ರಕರಣದ ಅಭಿಯೋಜನಾ ಮಂಜೂರಾತಿ ಕುರಿತು ಆದೇಶ ಸಂಖ್ಯೆ 
ಅಬಕಾರಿ ನಿರೀಕಕರು ಇಸಿಇ/01/ಡಿಎಸ್‌ಸಿ(3)/ಕಲಬುರಗಿ ವಿಭಾಗ/2018, ದಿನಾಂಕ: 23.02.2021ರಲ್ಲಿ ಶ್ರೀ ಮಂಜುನಾಥ 
ye ಮಳ್ಳಿಗೇರಿ, ಇವರನ್ನು ಲಂಚ ನಿರೋಧ ಕಾಯ್ದೆ 1988ರ ಕಲಂ 7, 13 (1) (ಡಿ) & 13(ಸ) ರ ಪ್ರಕಾರ 
ಅಳಂದ ವಲಯ, ಕಲಬುರಗಿ ಜಿಲ್ಲೆ. ಈ 
f ಣಾ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಗಗೊಳಿಸಲು ಮಂಜೂರಾತಿ 
ನೀಡಲಾಗಿದೆ. 
Y- ನ 7 | 
33. |ಶ್ರೀ ಜಿ. ಹನುಮಂತು, ಆದಾಯಕ್ಕಿಂತ ಹೆಚ್ಚಿನ ಹಣ ಗಳಿಕೆ ಆರೋಪ ಸಂಬಂಧ ಆದೇಶ ಸಂಖ್ಯೆ 
RE ಇಸಿಇ/09/ಡಿಎಸ್‌ಸಿ(3)/ಲಬುರಗಿ ವಿಭಾಗ/ 2015, ದಿನಾಂಕ: 05.12.2016ರ ಆದೇಶದನ್ನಯ ಭ್ರಷ್ಟಾಚಾರ | 
ಪ್ರತಿಬಂಧಕ ಕಾಯ್ದೆ 1988ರ ಕಲಂ 19(1(ಸಿ) ರಡಿಯಲ್ಲಿ ಶಿಕ್ಷಾರ್ಹ sd "ಅಭಿಯೋಜನೆಗೆ 
ರಾಯಚೂರು ವಲಯ 
ಒಳಪಡಿಸಲು ಮಂಜೂರಾತಿ ನೀಡಲಾಗಿದೆ. 
ರ್‌ ರ ಮ 
34. |ಶ್ರೀ ವೈ ಭರತೇಶ್‌, ಶ್ರೀ ವೈ ಭರತೇಶ್‌ ಅಂದಿನ ಅಬಕಾರಿ ಉಪ ಅಧೀಕ್ಷಕರು. ಅಬಕಾರಿ ಜಂಟಿ ಆಯುಕ್ತರ" ಕಛೇರಿ, ರಾಜ್ಯ 


ವಚಕ್ಷಣ ದಳ ಬೆಂಗಳೂರು ಇವರ ವಿರುದ್ಧ ಆದಾಯಕ್ಕಿಂತ ಹೆಚ್ಚಿನ ಸಂಪತ್ತು ಹೊಂದಿರುವ ಸಂಬಂಧ 
ಸದರಿಯವರ "ವಿರುದ್ಧ ಲೋಕಾಯುಕ್ತ ಪ್ರಕರಣವು ದಾಖಲಾಗಿದ್ದು, ತನಿಖಾ ಹಂತದಲ್ಲಿರುತ್ತದೆ. 


35. 


ಶ್ರೀ ವಿ. ಚಂದ್ರಪ, 


್ರ್ಯ ಶ್ರೀ ಚಂದ್ರಪ್ಪ ಅಬಕಾರಿ ಉಪ ಅಧಿಕ್ಷಕರು ಇವರ ವಿರುದ್ದ ಅಕ್ರಮ ಆಸ್ತಿ ಗಳಿಕೆ ಬಗ್ಗೆ ಲೋಕಾಯುಕ್ತ ದಾಳಿ 
ಅಬಕಾರಿ ಉಪ ಅಧೀಕ್ಷಕರು, ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಆದೇಶ -ಸಂಖ್ಯೆ ಇಸಿಇ/ಬಿಎನ್‌ಜಿ/04/ಡಿಎಸ್‌ಸಿ(1)/2015, 1 
_ ದಿನಾಂಕ:24-11-2016 ರಲ್ಲಿ ಇವರನ್ನು ಭಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988 ಕಲಂ 19(1)() 
ಕ.ಜಿ.ಎಫ್‌. ಉಪ ವಿಭಾಗ. ರಡಿಯಲ್ಲಿ ಶಿಕ್ಷಾರ್ಹ ಅಪರಾಧಕ್ಕಿಗಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ: ನೀಡಲಾಗಿದೆ. 
ಕೋಲಾರ ಜಿಲ್ಲೆ 
ಪ್ರಸ್ತುತ ಅಬಕಾರಿ ಉಪ ಅಧೀಕ್ಷಕರು,-. . 
- ಚಿಕ್ಕಬಳ್ಳಾಪುರ ಉಪ ವಿಭಾಗ, 
ಚಿಕ್ಕಬಳ್ಳಾಪುರ ಜಿಲ್ಲ ., 

36. | ಶ್ರೀ ಕೆ. ವಿನೋದ್‌ ಕುಮಾರ್‌, ಶ್ರೀ ಕೆ. ವಿನೋದ್‌ ಕುಮಾರ್‌, ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ ಇಲಾಖೆ, ಉಡುಪಿ ಜಿಲ್ಲೆ ರವರ 
ಅಂದಿನ ಅಬಕಾರಿ ಉಪ ಅಧೀಕ್ಷಕರು. ವಿರುದ್ಧ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ 1988 ರ ಕಲಂ 130) (ಇ) ಜೊತೆಗೆ 13(2) ರಡಿ ಎಸಗಿರುವ 
ಉಡುಪಿ ಉಪ ವಿಬಾಗ, ಶಿಕ್ಷಾರ್ಹ ಅಪರಾಧಕ್ಕಾಗಿ. ಅಭಿಯೋಜನೆಗೊಳಪಡಿಸಲು ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ-1988 ರ ಕಲಂ 

191A) ರನ್ನಯ ಮಂಜೂರಾತಿ ನೀಡಲು ದಿನಾಂಕ: 24-05-2021 ರ ಪತ್ರದಲ್ಲಿ ಕೋರಿರುತ್ತಾರೆ. 
"| ಹಾಲಿ ಅಬಕಾರಿ ಅಧೀಕ್ಷಕರು, ಅಬಕಾರಿ ಪ್ರಕರಣ ಪರಿಶೀಲನೆಯ ಲ್ಲದೆ. 
ಜಂಟಿ ಆಯುಕ್ತರ ಕಛೇರಿ, ಜಾರಿ & 
ತನಿಖೆ, ಮಂಗಳೂರು ವಿಭಾಗ, 
ಮಂಗಳೂರು. ' | 

37. |ಶ್ರೀ ಹೆಚ್‌.ಬಿ ಲಿಂಗರಾಜು, ಲಂಚ ಸ್ಟೀಕರಿಸುವಾಗ ಲೋಕಯುಕ್ತ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ . ಆದೇಶ ಸಂಖ್ಯೆ: ಇಸಿಇ/ಬಿಎನ್‌ 

ಅಂದಿನ ಅಬಕಾರಿ ಉಪ ನಿರೀಕ್ಷಕರು ' ಜಿ/ಿ7/ಡಿಎಸ್‌ A(1)2011. ದೆನಾಂಕ:05-01-2013. .ರಲ್ಲಿ ಸದರಿ ಅಧಿಕಾರಿಯವರನ್ನು ಭ್ರಷ್ಟಾಚಾರ | 
ಪ್ರತಿಬಂಧಕ ಕಾಯ್ದೆ 1988 ರ ಕಲಂ 19(1) ಸಿ ರಡಿಯಲ್ಲಿ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಜನೆ 
| ಮಂಜೂರಾತಿ ನೀಡಲಾಗಿದೆ. 

38. ಆದಾಯಕ್ಕಿಂತಲೂ ಹೆಚ್ಚು ಆಸಿಯನ್ನು ಹೊಂದಿರುವ ಬಗ್ಗೆ ಲೋಕಾಯುಕ್ತ ಧೂರಿನ ಮೇರೆಗೆ ಆದೇಶ 


ಶ್ರೀಕೆಕ್ಸ ೈಷ್ಟಮೂರ್ತಿ, 
| ಅಂದಿನ ಅಬಕಾರಿ ನಿರೀಕ್ಷಕರು, ಶಾಂತಿನಗರ 


ಸಂಖ್ಯೆ: ಇಸಿಇ/ಬಿಎನ್‌ ಜಿ0/ಡಿಎಸ ಸ್‌ಸಿ(1)/2013. ದಿನಾಂಕ:13/06/2016 ರಲ್ಲಿ ಇವರನ್ನು ಭ್ರಷ್ಟಾಚಾರ 


10 


ವಲಯ 


ಪ್ರತಿಬಂಧಕ ಕಾಯ್ದೆ 1988 ರ ಕಲಂ 1901) ಸಿ ರಡಿಯಲ್ಲಿ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಜನೆ 
ಮಂಜೂರಾತಿ ನೀಡಲಾಗಿದೆ. | 


ಶ್ರೀ ಬಿ. ಆರ್‌ ನಾರಾಯಣ, 


ಅಬಕಾರಿ ಉಪ ನಿರೀಕ್ಷಕರು ಹಾಗೂ 
ಅಬಕಾರಿ ನಿರೀಕ್ಷಕರು ಹೆಚ್ಚುವರಿ ಪ್ರಭಾರ 


ನೀಡಲಾಗಿದೆ. 
PR 


ಮನೆಯ ಮೇಲೆ ಲೋಕಾಯುಕ್ತ ದಾಳಿ ಪ್ರಕರಣಕ್ಕೆ . ಸಂಬಂಧಿಸಿದಂತೆ ಆದೇಶ ಸಂಖ್ಯೆ: 
ಇಸಿಇ/ಬಿಎನ್‌ಜಿ/4/ಡಿಎಸ್‌ಸಿ(1)/2014. ದಿನಾಂಕ:25-06-2015 ರಲ್ಲಿ ಇವರನ್ನು ಭ್ರಷ್ಟಾಚಾರ ಪ್ರತಿಬಂಧಕ. 
ಕಾಯ್ದೆ 1988 ರ ಕಲಂ 19(1) ಸಿ ರಡಿಯಲ್ಲಿ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಜನೆ ಮಂಜೂರಾತಿ 


ಆಇ 106 ಇಎಲ್‌ಕ್ಕೂ 2021 


11 


